





FOREWORD 


For stage two of our programme of teaching reading and writing to adults, 
we have provided two experimental primers and two Work-books. To 


accompany these materials, we have also produced three supplementary 
Rcadcrs. 


The purpose of these supplementary books is to develop independence in 
reading by presenting in different contexts, the words which were 10877! in 
primers I and Il. They also serve a second purpose of arousing interest in 
further reading. 


Although these books contain mostly the same words which were used in 
Primers 1 and 11, they also introduce some 100 new words. It is, however. 
expected that the learners will be able to read most of thesc indepently by 
applying the skill of word recognition which they have already acquired. 


The supplementary books are intended for use by the students after they 
have finished both the Primers. 


We are again greatly indcbted to Mr. K.S. Karanth, Mr. N. Bhadriah and 
Mr. K.K. Hcbbar, who have already assisted us in writing and illustrating the 
Prmers,. for the further valuable help they have given us in producing these 
books. 


We have printed only 300 copies of these books for experimental purposc, 
with the intention that they should be revised when they have been tricd out in 
a number of adult literacy classes. Meanwhile we would welcome criticism 
and advice from all who may have the opportunity to examine them. 


UNESCO GROUP TRAINING SCHEME 
July 1954, Yelwal Bungalow, Mysore, 








ಮ 0. (1 


ವಯಸ್ಕರ ಶಿಕ್ಷಣ ಕಾರ್ಯಕ್ರಮದಲ್ಲಿ ಹಲವು ಪ್ರಯೋಜನಗಳಾಗಿವೆ. ಈಗಲೂ ಹಲವು 
ಎಧದ ಪ್ರಯೋಗಗಳು ನಡೆಯುತ್ತಿವೆ.. ಪರಿಣಾಮವಾಗಿ ಆ ಕ್ಷೇತ್ರದಲ್ಲಿ ಈಗ ತೀವ್ರತರ 
ಬೆಳವಣಿಗೆಗಳು ಕಂಡು ಬಂದಿವೆ. ವಯಸ್ಕರು ಬರಿಯ ಅಕ್ಷರ ಕಲಿತರೆ ಸಾಲದು, ಕಲಿತ 
ಅಕ್ಷರಗಳನ್ನು ಕ್ರಿಯಾತ್ಮಕವಾಗಿ ಬಳಸಿಕೊಂಡು. ಹೆಚ್ಚು ಹೆಚ್ಚು ಅರಿವನ್ನು 
ಪಡೆಯುವಂತಾಗಬೇಕು ಎ೦ಬ ಅಂಶವನ್ನು ವಯಸ್ಕರ ಶಿಕ್ಷಣ ತಜ್ಞರು ಮತ್ತೆ ಮತ್ತೆ ಒತ್ತಿ 
ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಅಕ್ಷರ ಜ್ಞಾನವು ನವಸಾಕ್ಷರರಲ್ಲಿ ಸ್ಥಿರವಾಗಿ ಉಳಿಯಲು ಸಹಾಯ 
ಮಾಡುವಂಥ ಸ್ಥಿರೀಕರಣ ಸಾಹಿತ್ಯದ ನಿರ್ಮಿತಿ ಹೆಚ್ಚು ಹೆಚ್ಚು ನಡೆಯಬೇಕಾಗಿದೆ. ಅಂಥ 
ಸಾಹಿತ್ಯ ನಿರ್ಮಿತಿಯು ನಮ್ಮ ತಕ್ಷಣದ ಮಹತ್ವದ ಜವಾಬ್ದಾರಿಯೂ ಆಗಿದೆ. 


ಆದರೆ. ಇಂಥ ಸ್ಟಿರೀಕರಣ ಸಾಹಿತ್ಥದ ನಿರ್ಮಿತಿಯು ಸುಲಭದ ಕೆಲಸವೇನೂ ಅಲ್ಲ. 
ಅಕ್ಷರಸ್ಥ ಬರಹಗಾರರಿಗೆ ಇದೊಂದು ಸವಾಲು. ಈ ಬಗ್ಗೆ 1954ರಷ್ಟು ಹಿಂದೆಯೇ 
ಯುನಸ್ಕೋದ ತರಬೇತಿ ಯೋಜನಾಧಿಕಾರಿಗಳು ಮೈಸೂರಿನಲ್ಲಿ ಒಂದು ತರಬೇತಿ 
ಶಿಬಿರವನ್ನು ನಡೆಸಿದ್ದರು. ಕ್ಷೇತ್ರಕಾರ್ಯ ಮಾಡಿ ಸಲ್ಲಿ ಸಲಾದ ವರದಿಗಳ ಆಧಾರದಿಂದ ಅಲ್ಲಿ 
ನವಸಾಕ್ಷರರಿಗಾಗಿ ಸಾಹಿತ್ಯ ನಿರ್ಮಾಣ ಮಾಡುವ ಬಗ್ಗೆ ಒಂದು ಚೌಕಟ್ಟನ್ನು 
ರೂಪಿಸಲಾಯಿತು. ಆ ಚೌಕಟ್ಟಿನಲ್ಲಿ ನಾಡಿನ ಸುಪ್ರಸಿದ್ದ ಸಾಹಿತಿಗಳೂ ಶಿಕ್ಷಣ ತಜ್ಞರೂ ಆದ 
ಡಾ.ಕೆ. ಶಿವರಾಮ ಕಾರಂತರು ಈ ಕೃತಿಯನ್ನು ರಚಿಸಿಕೊಟ್ಟರು. ಜಗತ್ತಸಿದ್ದ ಕಲಾವಿದರಾದ 
ಶ್ರೀ. ಕೆ. ಕೆ. ಹೆಬ್ಬಾರರು ಕೃತಿಗೆ ಚಿತ್ರಗಳನ್ನು ಬರೆದುಕೊಟ್ಟರು. ಈ ಇಬ್ಬರೂ ಮಹನೀಯರೂ 
ದಕ್ಷಿಣ ಕನ್ನಡ ಜಿಲ್ಲೆ ಯವರಾಗಿರುವುದು ನಮ್ಮ ಹೆಮ್ಮೆಗೆ ಕಾರಣವಾಗಿದೆ. 

ದಕ್ಷಿಣ ಕನ 


ಗಡ ಜಿಲ್ಲೆ ಯಲ್ಲಿ ಹಮ್ಮಿಕೊಳ್ಳಲಾದ ಸಂಪೂರ್ಣ ಸಾಕ್ಷರತಾ ಆಂದೋಲನದ 
ಪರಿಣಾಮವಾಗಿ ಹೂರ ಬರುವ ನವಸಾಕ್ಷರರಿಗಾಗಿ ಈ ಕೃತಿಯನ್ನು ಈಗ ಪುನರ್ಮುದ್ರಿಸಿ 
ಕೊಡುತ್ತಿದ್ದೇವೆ. (ಪ್ರಥಮ ಮುದ್ರಣ 1954) ಇದಕ್ಕೆ ಒಪ್ಪಿಗೆ ನೀಡಿದ ಲೇಖಕರಿಗೆ ನಾವು 


ಕೃತಜ್ಞರಾಗಿದ್ದೇವೆ. | 

ಡಾ. ಶಿವರಾಮ ಕಾರಂತ. ಕೆ. ಕೆ. ಹೆಬ್ಬಾರರ೦ಥ ನಾಡಿನ ಧೀಮಂತರು ರಚಿಸಿಕೊಟ್ಟ ಈ 
ಕ್ಷತಿಯ ಪೂರ್ಣ ಲಾಭವನ್ನು ನವಸಾಕ್ಷರರು ಪಡೆಯುತ್ತಾ ರೆಂದು ಭಾವಿಸಲಾಗಿದೆ. ' 
೮ 


ಅಧ್ಯಕ್ಷರು ನ 
ದಕ್ಷಿಣ ಕನ್ನಡ ಜಿಲ್ಲಾಪರಿಷಾ 
ಮಂಗಳೂರು PSR 











ಕ ಇನ್ನೊಮ್ಮೆ ಪ್ರಸಾರಕ್ಕೆ 


ಬಲು ಹಿಂದೆ 1954ರ ಸುಮಾರಿಗೆ ಯುನೆಸ್ಕೊ ಸಂಸ್ಥೆಯವರು 
ಮೈಸೂರಿನ ಮಳವಾಲದಲ್ಲಿ ನಡೆಯಿಸಿದ ಸಾಮೂಹಿಕ ಮೂಲಭೂತ ಶಿಕ್ಷಣ 
ಸ೦ಶೋಧಕರ ಸಲುವಾಗಿ ನಾನು “ಜೋಗಿ ಕಂಡ ಊರು”, “ದೇವ ಒಲಿದ 
ಊರು”, "ಅಳಿಲ ಭಕ್ತಿ ಮಳಲ ಸೇವೆ", “ಹುಟ್ಟು ಸಾವು ಒಟ್ಟು'' -ಎ೦ಬ 
ನಾಲ್ಕು ಬರಹಗಳನ್ನು ವಯಸ್ಕರಿಗೆ ಪ್ರಿಯವಾಗಲೆಂದು ಬರೆದು ಕೊಟ್ಟು, ಅದಕ್ಕೆ 
ಮಿತ್ರರಾದ ಕೆ. ಕೆ. ಹೆಬ್ಬಾರ್‌ರವರು ಚಿತ್ರಗಳನ್ನು ಬರೆದುಕೊಟ್ಟರು. 


ಯುನೆಸ್ಕೊ ಸಂಸ್ಥೆಯ ಆ ಪ್ರಾಯೋಗಿಕ ಶಿಬಿರ ವಿಸರ್ಜನೆಯಾಯಿತು. ಆ 
ನಾಲ್ಕು ಗ್ರಂಥಗಳು ಮೂಲೆ ಪಾಲಾದವು. ಇಂದು ನಮ್ಮ ಜಿಲ್ಲೆಯಲ್ಲಿ ಸಾಕ್ಷರತಾ 
ಪ್ರಸಾರದ ಸಾರ್ವತ್ರಿಕ ಚಳವಳಿ, ತರಬೇತಿಗಳು ನಡೆದ ಹೂತ್ತಿನಲ್ಲಿ ಅದೇ 
ಪುಸ್ತಕಗಳನ್ನು ತಿರುಗಿ ಪ್ರಕಟಿಸುವ ಅಪೇಕ್ಷೆಯಲ್ಲಿ ಪ್ರಕಟಿಸಿರುತ್ತಾರೆ. ವಯಸ್ಕರ 
ಶಿಕ್ಷಣವಾಗಲಿ, ಸಾಕ್ಷರತೆಯಾಗಲಿ ಉಳಿದು ದೀರ್ಪಕಾಲ ಪ್ರಯೋಜನ 
ಕೊಡಬೇಕಾದರೆ. ಓದು ಕಲಿತವರು ಮುಂದೆಯೂ ಓದುವ ಪರಿಪಾಠ 
ಉಳಿಸಿಕೊಂಡರೆ ಸರಿ, ಇಲ್ಲವಾದರೆ ಕಲಿತದು ಮರವೆಯಾಗುತದೆ. 
ವೃರ್ಥವಾಗುತ್ತದೆ. y wt 


ಹಾಗಾಗದಿರಲು ಹೊಸತಾಗಿ ಓದು ಬರಹ ಕಲಿತವರ ಅಭಿರುಚಿ ಉಳಿಸಲು 
ಮೇಲೆ ಹೇಳಿದ ನಾಲ್ಕು ಬರಹಗಳು ನೆರವಾಗುವಲ್ಲಿ . ನನಗೆ ವಿಶೇಷ 
ಸಂತೋಷವೇ ಸರಿ. ಇವುಗಳ ಪ್ರಕಾಶಕರು -ನನ್ನ ಮತ್ತು ಯುನೆಸ್ಕೊ ಸಂಸ್ಥೆಯ 
ಉದ್ದೇಶವನ್ನು ಮುಂದುವರಿಸಿದಂತಾದೀತು. ಚಿತ್ರಗಾರ ಹೆಬ್ಬಾರರಿಗೂ 
ಅದರಿಂದ ಸಂತೋಷವಾದೀತು. 


12.12.1990 A ೌ ಶಿವರಾಮ ಕಾರಂತ 












ಒಂದು ಕತೆಯ ನಿಮಗ ಹೇಳುವ. 
ಬಹಳ ದಿನದ ಮೊದಲು ನಡದ ಕತೆ ಇದು. 
ಆದರೂ ಅದರ ಮಾತು ಈಗಲೂ ನಿಜ. 





4೬ AWN 
ದ ಅ ಅ ಕನಿ] \ nag ಷು ಸ 
ಬಾ ಅ ಜಡ (ಕ್‌ ? ಕ \ N A ಸಾ 
\ ಇಬ್ನ 


N 


ಸತ್ತ ಕೂಸಿಗಾಗಿ ಗೌತಮಿ ಅತ ಈ 











ಅವಳ ಅಳು ಕೇಳಿ ಒಬ್ಬ ಭಿಕ್ಷು ಬಂದ 





ಅವಳ 
ಅಳ 
೨ ಕೇಳಿ 
ಹ್‌ 
ದ 3p ' ಎಂದು ದ. 
2 ತಿಯ ಕಜ್ಜ: 
೫% ಭರಣ: ಸ yk 
ನ ps PA 
_ ಎಂ 
| ಗೌತಮಿ ಬ ವ | 
| ಡವೇ?' ಎಂದಳ 
ತಿ 












ತ್ರ 


`ನನಗೆ ಗುರು ಇರುವ; ಅವನ ಬಳಿಗೆ ಹೋಗುವ' ಎಂದ ಬಿಕ್ಸು 












ಅವಳ ಅಳು ಕಂಡು ಭಿಕ್ಷುವಿಗೂ ಚಿಂತೆ. 
ಅಳುವ ಅವಳ ಕಂಡು ಅವನು ಚಿಂತಿಸಿ 
ಹೇಳಿದ; 
"ತಾಯಿ, ನಿನ್ನ ಚಿ೦ತ ಕಂಡು ನನಗೂ 
ಚಿ೦ತಯೆ. 
ಆದರೆ ನಾನು ಸತ್ತ ವರಿಗೆ ಜೀವ ಕೊಡಲಾರೆ. 
ನನಗೆ ಗುರು ಇರುವ. 
ಅವನು ದೊಡ್ಡವ; ತಿಳಿದವ. 
ಅವನ ಬಳಿಗೆ ಹೋಗುವ' ಎಂದ. 
“ಅವನು ಜೀವ ಕೊಡುವನೇ?' ಎಂದಳು 
ಅವಳು. 

“ಕೊಡಲೂ ಬಹುದು' ಎಂದ ಭಿಕ್ಷು. 











ಅವರು ಗುರುವಿನ ಬಳಿಗೆ ಹೋದರು. 
ಆ ಗುರು ಯಾರು? ಅವನ ಹಸರು 
ಗೌತಮ ಬುದ್ದ. 

ಗೌತಮಿಯ ಶೇ ಯಲಿ ಸತ್ತ ಕೂಸು ಇತ್ತು 
ಬುದ್ದ ಅಳುವ ಅವಳನ್ನು ನೋಡಿದ. 
ಸತ್ತ ಕೂಸನ್ನೂ ನೋಡಿದ. 

“ಯಾರು ಇವಳು?' ಎಂದು ಕಳಿದ. 
“ಅವಳೇ? ಬಡ ತಾಯಿ: 

ಸತ್ತ ಕೂಸಿಗಾಗಿ ಅಳುವ ತಾಯಿ' ಎಂದ 
ಭಿಕ್ಕು. 








* 


ಅವಳನ್ನು "ಏನು ಬೇಕು?' ಎಂದು ಕೇಳಿದ 


SR; 


ಬುದ 











ಬುದ್ದ ಅವಳನ್ನು ಕಂಡು 

"ತ೦ಗಿ, ನಿನಗೆ ಏನು ಬೇಕು?' ಎಂದು 
ಕೇಳಿದ. 

ಅವಳು ಅದಕ್ಕ ಹೀಗೆ ಎಂದಳು: 
"ಇದು ನನ್ನ ಒ೦ದೇ ಕೂಸು; 

ನನ್ನ ಪ್ರೀತಿಯ ಕೂಸು. 

ಅದು ಸತ್ತ ಮೇಲೆ ನಾನು ಹೇಗೆ ಇರಲಿ! ` 
ಅದಕ್ಕೆ ಜೀವ ಕೊಡಿಸಲಾರೆಯ?' ಎಂದು 
ಬೇಡಿದಳು. 









'ಅದಕ್ಕ ಜೀವ ಕೊಡಿಸ ಬೇಕೇ?' 





13 


ಬುದ್ದ ಅವಳ ಮಾತು ಕೇಳಿ, ಪ್ರೀತಿಯಿಂದ 
ಹೇಳಿದ: : 
"ಅದಕ್ಕ ಜೀವ ಕೊಡಿಸ ಬೇಕೇ? 
ಜೀವ ಕೂಡಿಸಲು ಒಂದು ಮದ್ದು 
ಹೇಳುವೆ. 
ಆ ಮದ್ದು ತರುವೆಯ?' 
"ಏನು ಮದ್ದು ಹೇಳಿ. 
ಬೇಗ ಹೇಳಿ; ಹೋಗಿ ತರುವ. 
ಈಗಲೇ ಹೋಗಿ ತರುವೆ' ಎಂದಳು. 








"ಸಾವು ಕಾಣದ ಮನೆಯ ಸಾಸಿವೆಯ ತಾ' ಎಂದ ಬುದ್ದ 





| ಕ ನ 1S 

 *ಅದಕ್ಕೆ ಒ೦ದೇ ಒಂದು ಮದ್ದು ಇದೆ. 
-% ಆ ಮದ್ದು ತಂದರೆ. ಜೀವ ಕೊಡುವೆ” 
' ಎಂದಬುದ್ದ. | 
"ಏನು ಮದ್ದು? ಏನು ಮದ್ದು?” ಎಂದು 
ಕೇಳಿದಳು ಗೌತಮಿ. 
“ಸಾಸಿವೆಯ ಕಾಳು ತಾ' ಎಂದ ಬುದ್ದ. 
“ಬರಿಯ ಸಾಸಿವೆಯ ಕಾಳೇ?” ಎಂದಳು 
ಅವಳು. 
“ಬರಿಯ ಸಾಸಿವೆಯ ಕಾಳು. 
೫ ಕಾಳು' ಎಂದ ಬುದ್ಧ. 
1. *ಈಗಲೇ ಅದನು ಬೇಡಿ ತರುವೆ' ಎಂದು 
. ಅವಳು ಹೋದಳು. 








'ಸಾವಿಲ್ಲದ ಮನೆಯ ಸಾಸಿವೆ ಇದೆಯೇ!” ಎಂದು ಕೇಳಿದಳು 





, .. ಸಾಸಿವೆಯ ಕಾಳು ಹುಡುಕಿ, ಗೌತಮಿ 
ಹೋದಳು. 
"ಊರು ಊರು ಅಲೆದಳು; ಮನೆ ಮನೆಗೆ 
ಹೋದಳು. 

“ಸಾಸಿವೆಯ ಕಾಳು ಇದೆಯೇ?' ಎಂದು 

ಕೇಳಿದಳು. 

°  *ಇದೆ' ಎಂದರು ಜನ. 

| “ಕೊಡುವಿರಾ? ಎಂದು ಕೇಳಿದಳು. 

°° “"ಆಗಲಿ' ಎಂದರು ಜನ. 

| "ಸಾವಿಲ್ಲದ ಮನೆಯೇ?' ಎಂದು 
ಕೇಳಿದಳು! 
ಆಗ “ಅಲ್ಲ ' "ಅಲ್ಲ' ಎಂದರು ಎಲ್ಲ. 
ಸಾವು ಇಲ್ಲದ ಮನೆ ಒಂದೂ ಇರಲಿಲ್ಲ. 











» ಹೋದ ಹೋದ ಮನೆಯವರದು ಒಂದು. 
Wy ಒಂದು ಕತೆ. 

3 ಒಬ್ಬ ಎಂದ: ಇನ್ನ ತ೦ದೆ ಸತ್ತಿಹ.' 

:: ಇನ್ನೂ ಒಬ್ಬ ಎಂದ: "ನನ್ನ ತಾಯಿ 
ಸತ್ತಿಹಳು.' 

ಒಬ್ಬಳು-ಗ೦ಡ ಸತ್ತ ಕತೆಯ ಹೇಳಿದಳು. 
 ಇನ್ನೊಬ್ಬಳು-ತಂಗಿ ಸತ್ತುದ ಹೇಳಿದಳು. 

| 3 ಎಲ್ಲ ರ ಮನೆಯೂ ಸಾವು ಕಂಡ 
1 ಸಾವು ಕಾಣದ ಮನ ಎಂಬುದೇ ಇರಲಿಲ್ಲ. 


ಕ ಇವ 











2 


ಗೌತಮಿ ಹುಡುಕಿ, ದಣಿದು. ಬುದ್ದನ 


8 ಬಳಿಗೆ ಬಂದಳು. 


ಬರಿಯ. ಕೈಯಲಿ ಬಂದಳು. 


ಇ "ಸಾಸಿವೆಯ ಕಾಳು ಸಿಗಲಿಲ್ಲ' ಎಂದಳು. 


"ಸಾಸಿವೆಯ ಕಾಳು ಇಲ್ಲ ವೇ?' ಎಂದ 
"ಬುದ್ಧ. 
ಗ್ಯ ಸಾಸಿವೆಯ ಕಾಳಿದೆ; ಎಲ್ಲರಲ್ಲೂ ಇದೆ." 
"ಇನ್ನೇನು? 


``. *ಸಾವಿಲ್ಲದ ಮನೆ ಎಲ್ಲೂ ಇಲ್ಲ, ತಂದೆ' 


ಎಂದಳು. 

“ಎಲ್ಲರ ಮನೆಯಲ್ಲೂ ಸಾವೇ?' 
"ಸಾವಿಲ್ಲದ ಮನೆಯೇ ಇಲ್ಲ. 
'ಹಾಗೆ ಇರಲು. ನಿನ್ನ ಮನೆಗ ಸಾವು 
ಬಂದುದು ಹೆಚ್ಚೇ? 

ಕೂಸು ಸತ್ತುದು ಏನು ಹಚ್ಚು 
ಯೋಚಿಸು' ಎ೦ದ ಬುದ್ದ. 





ONY ಇ 


| ೦ ಕ ಗ 


'ಒನ್ನ ಕೂಸಿಗೆ ಸಾವು ಬಂದುದು ಹೆಚ್ಚೇ?' ಎಂದ ಬುದ್ದ 


"ನಿನ್ನ ಕೂಸಿಗೆ ಸಾವು ಬಂದುದು ಹೆಚ್ಚೇ?' 

' ಎಕಿದಬುದ್ದ. 

. "ನನ್ನ ಕೂಸು ಸತ್ತುದು ಏನು ಹೆಚ್ಚು' 
ಎಂದು ಗೌತಮಿ ಯೋಚಿಸಲೇ 

“ಬೇಕಾಯಿತು! 

ಅದನ್ನೆ ಅದನ್ನೆ ತಿರುಗಿ ತಿರುಗಿ 
ಯೋಚಿಸಿದಳು! ಬುದ್ದಿ ಬಂದಿತು. 

ಇಷ್ಟು ತಿಳಿಯದೆ ಹೋದೆನೇ, ನಾನು! 

ಸತ್ತವರಿಗಾಗಿ ಬರಿದೆ ಅತ್ತನೇ? 
ಎಲ್ಲರಿಗೂ ಸಾವು ಇದೆ-ಎಂದು ತಿಳಿಯದ 
ಹೋದೆನೇ?' ಎಂದುಕೊಂಡಳು. 


ೆ NRE 





ತಿಳಿವಿನಿಂದ ಶಾಂತಿ 








* ಬುದ್ಧ ಪ್ರೀತಿಯಿಂದ ಅವಳಿಗೆ ಹೇಳಿದ. 
“ತಂಗಿ, ಹುಟ್ಟಿದವರಿಗೆ ಸಾವು ಇದೆ. 
ಹುಟ್ಟಿದವರು ಸಾಯಲೇ ಬೇಕು. 
ಹುಟ್ಟು, ಸಾವು ಒಟ್ಟು ಒಟ್ಟು! 
ಯಾವುದು ತಪ್ಪದೋ, ಅದಕ್ಕಾಗಿ 
ಅಳಬಾರದು. 

ಅತ್ತುದರಿ೦ದ ಸತ್ತವರು ಬರಲಾರರು! 
ಬುದ್ದನ ಮಾತು ಕೇಳಿ ಅವಳಿಗೆ ತಿಳಿವು 
ಬಂದಿತು. 
ತಿಳಎಿನಿ೦ದ ಶಾಂತಿ ಬಂದಿತು. 
ಅವಳ ದು:ಖ ಹೋಯಿತು. 





ಅ) ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ 
ಗೌತಮಿಯು ಯಾಕೆ ಅತ್ತಳು? | | | | 


2. “ಅತ್ತರೆ ಸತ್ತವರು ಬರುವರೇ?'' ಈ ಮಾತು ನಿಜವೇ? |” 
ಹಾಗಾದರೆ, ಗೌತಮಿಯು ಯಾಕೆ ಅತ್ತಳು? | 


3. ಭಿಕ್ಸುವು ಗೌತಮಿಗೆ ಏನು ಹೇಳಿದ? |] 


ಅವಳು ಏನು ಉತ್ತರ ಹೇಳಿದಳು? 


ಅವನು ಗೌತಮಿಗೆಯಾವ ಮದ್ದು ಹೇಳಿದ? ನ 3% ph: ಫ್‌ - 
5. ಗೌತಮಿಗೆ ಮದ್ದು ದೊರಕಿತೇ? ಯಾಕೆ? ಹ 


6. ಗೌತಮಿಯು ಬರಿಯ ಕೈಯಲಿ ಬರಲು, | | | 
ಬುದ್ದ ಅವಳಿಗೆ ಏನು ಹೇಳಿದ? 


1. ಗೌತಮಿಯು ಯಾವ ನಿಜದ ಮಾತು ಕಂಡಳು? WwW W 


“ಹುಟ್ಟು, ಸಾವು ಒಟ್ಟು ಒಟ್ಟು'' ಚರ್ಚಿಸಿ. Ww W 


"*ಕತೆಯ ಮಾತು ಈಗಲೂ ನಿಜ,'' 
ನಿಮ್ಮ ಅಭಿಪ್ರಾಯವೇನು? ಚರ್ಚಿಸಿ. 








ಬ) ಕೆಳಗಿನ ಒಂದೊಂದು ಪದವನ್ನು ಸೇರಿಸಿ ಒಂದೊಂದು ವಾಕ್ಕವನ್ನು ರಚಿಸಿರಿ. 
ಕೂಸು; ಅತ್ತಳು; ಮದ್ದು; ಶಾಂತಿಃ ದುಃಖ; ಯೋಚಸು; ಕರುಣೆಯಿಂದ; 
ಅಲೆದಳು; ಇಷ್ಟು; ಜೀವ; ಒಟ್ಟು; ಒಟ್ಟು 





ಹ?“ ಅಯಾ Ve ಗ ಶ್ರೀ ny mens UU = = re PS 
ಗ 1 “er 


vu ಹ 
% ಘೇ 
™ 
ತೆ 5 
ಜೆ LN 2 ನ 
[3 $v, ಚ 
;& | 
A, 
NN 
¥/ ಜಿ. 


ಹ್‌ 
“೬ 


4 
Kd 
4 
ತೆ ಕ ್‌ೌ 
ಈ ಎ ತೆ 
4 ಕ್ವ 
ತೆ 
ರ್‌ ್‌ಿ 
1 
ರ್‌ 
ಹ 


ಹ ತೆ 


1990-91 





ಹಾರ ರ ನ € 


ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್‌ 


